RNI No . KAR : IL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಮಾರ್ಚ್ ೨೮, ೨೦೧೩ ( ಚೈತ್ರ ೭, ಶಕ ವರ್ಷ ೧೯೩೪ ) | 
Bangalore , Thursday, March 28 , 2013 (Chaithra 7 , Shaka Varsha 1934 ) 


ಸಂಚಿಕೆ ೧೩ 
Issue 13 


ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ 

ಅಧಿಸೂಚನೆ ಸಂಖ್ಯೆ : 1/2013 ದಿನಾಂಕ: 11.03. 2013 
ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 30. 04 . 2013 ಸಂಜೆ 5 - 00 ಗಂಟೆ. 
ವಿಷಯ : ಚಿತ್ರದುರ್ಗ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ ಹುದ್ದೆಗಳ ನೇಮಕಾತಿ ಬಗ್ಗೆ. 
ಉಲ್ಲೇಖ: 1. ಸರ್ಕಾರಿ ಆದೇಶ ಸಂಖ್ಯೆ: LAW 230 LCE 2010 , ದಿನಾಂಕಃ 29 .03.2011. 

2. ಗೌರವಾನ್ವಿತ ಉಚ್ಚ ನ್ಯಾಯಾಲಯ , ಬೆಂಗಳಾರು ರವರ ಪತ್ರ ಸಂಖ್ಯೆ : ಎಲ್‌ಸಿಎ/II -36 /2003 , 

ದಿನಾಂಕ 23.06 .2011 ರನ್ವಯ ಸೃಜಿಸಲಾದ 8 ಶೀಘ್ರಲಿಪಿಗಾರರ ಹುದ್ದೆ. 
3. ಈ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ 2/2012 , ದಿ: 26.06.2012 . 
4. ಮಾನ್ಯ ಉಚ್ಚ ನ್ಯಾಯಾಲಯ , ಬೆಂಗಳೂರು, ಇವರ ಪತ್ರ ಸಂಖ್ಯೆ ಎಲ್‌ಸಿಎ II -128 /2012 , ದಿನಾಂಕ: 14.09 .2012 

ರನ್ವಯ ಒಂದು ಶೀಘ್ರಲಿಪಿಗಾರರ ಹುದ್ದೆ ತುಂಬಲು ಅನುಮೋದನೆ ನೀಡುವ ಕುರಿತು. 
5. ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು 

- ಇತರೆ ಹುದ್ದೆಗಳ ನೇಮಕಾತಿ) ನಿಯಮ , 1982. 
6. ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೇ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) ನಿಯಮ, 2007. 
7. ಈ ಕಚೇರಿ ಟಿಪ್ಪಣಿ ಹಾಗೂ ದಿನಾಂಕಃ 08.03.2013 ರ ಟಿಪ್ಪಣಿ ಮೇಲಿನ ಆದೇಶ. 


ಚಿತ್ರದುರ್ಗ ಹಾಗೂ ಚಿತ್ರದುರ್ಗ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ 
ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅಭ್ಯರ್ಥಿಗಳು ಅಧಿಸೂಚನೆಯೊಂದಿಗೆ ಲಗತ್ತಿಸಿರುವ ನಮೂನೆಯಲ್ಲಿ ತಮ್ಮ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅರ್ಜಿ ಸಲ್ಲಿಸುವ 
ಹುದ್ದೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಸಂಬಂಧಪಟ್ಟ ಅಂಕಣಗಳಲ್ಲಿ ಭರ್ತಿ ಮಾಡಿ ದಿನಾಂಕ: 30.04 .2013 ರಂದು ಸಂಜೆ 5.00 ಗಂಟೆ 
ಸಮಯದೊಳಗಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿತ್ರದುರ್ಗಕ್ಕೆ ತಲುಪುವಂತೆ ಸಲ್ಲಿಸತಕ್ಕದ್ದು. 

ಎ ) ಸರ್ಕಾರಿ ಆದೇಶ ಸಂಖ್ಯೆ :ಸಿಆಸುಇ:08/ಸೇನೆನಿ / 995 , ದಿನಾಂಕ: 20 . 06.1995 


ಬಿ ) ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ:53 /ಸೇನೆನಿ /2007 , ದಿನಾಂಕಃ04. 01 .2008 
ಸಿ) ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ8128/ಸೇನೆನಿ/2008, ದಿನಾಂಕ:01.08.2009 
ರ ಮೇಲ್ಕಂಡ ಸರ್ಕಾರಿ ಆದೇಶಗಳ ಅನುಸಾರ ವರ್ಗಿಕರಣವನ್ನು ಈ ಕೆಳಕಂಡಂತೆ ವರ್ಗಿಕರಿಸಲಾಗಿದೆ. 

( ೧೯೩ ) 


೧೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


ಭಾಗ ೫ 


ವರ್ಗಿಕರಣ 


ಹುದ್ದೆಗಳ ಸಂಖ್ಯೆ : 2 +8 +1 
ಸಾಮನ್ಯ ಅಭ್ಯರ್ಥಿ | ಪರಿಶಿಷ್ಟ ಜಾತಿ | ಪ್ರವರ್ಗ 2 ಎ ಪ್ರವರ್ಗ 3 ಎ | ಒಟ್ಟು 

| | | 


- 


4 


ಶೀಘ್ರಲಿಪಿಗಾರರು 


ಇತರೆ 
ಮೂಜಿ ಸೈನಿಕ 
ಗ್ರಾಮೀಣ 


ಮಹಿಳೆ 


ಕ. ಮಾ . 


ಒಟ್ಟು 


( 


11 


ಶೈಕ್ಷಣಿಕ ವಿದ್ಯಾರ್ಹತೆ: 
ಶೀಘ್ರಲಿಪಿಗಾರರ ಹುದ್ದೆ 

1. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್ .ಎಸ್.ಎಲ್. ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2. ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ ಕನ್ನಡ 

ಹಾಗೂ ಆಂಗ್ಲ ಬೆರಳಚ್ಚು ಪ್ರೌಢದರ್ಜೆ ಹಾಗೂ ಕನ್ನಡ ಹಾಗೂ ಆಂಗ್ಲ ಶೀಘ್ರಲಿಪಿ ಪ್ರೌಢದರ್ಜೆ ಪರೀಕ್ಷೆಗಳಲ್ಲಿ ಅಥವಾ ತತ್ಸಮಾನ 
ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ. 

ಅಥವಾ 
ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟಿಸ್ ಪಠ್ಯಕ್ರಮದ ಡಿಪ್ಲೋಮಾ ಪದವಿಯೊಂದಿಗೆ ಕನ್ನಡ ಮತ್ತು 
ಆಂಗ್ಲ ಭಾಷೆಗಳ ಬೆರಳಚ್ಚು ಹಾಗೂ ಶೀಘ್ರಲಿಪಿ ವಿಷಯಗಳನ್ನು ಐಚ್ಚಿಕ ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು. 
ಆಯ್ಕೆ ವಿಧಾನ: 

ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೆ 
ಹುದ್ದೆಗಳ ನೇಮಕಾತಿ) ನಿಯಮ, 1982 ಮತ್ತು ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) 
ನಿಯಮ , 2007. 

ಶೀಘ್ರಲಿಪಿಗಾರರ ಹುದ್ದೆಗೆ ಅಭ್ಯರ್ಥಿಗಳಿಗೆ ಈ ಕೆಳಕಂಡಂತೆ ಅರ್ಹತಾ ಪರೀಕ್ಷೆಯನ್ನು ಏರ್ಪಡಿಸಲಾಗುವುದು. 
ಶೀಘ್ರಲಿಪಿಗಾರರ ಅರ್ಹತಾ ಪರೀಕ್ಷೆ : 
1. ಅಭ್ಯರ್ಥಿಯು ನೇಮಕಾತಿ ಪ್ರಾಧಿಕಾರದಿಂದ ನಾಮ ನಿರ್ದೆ ಶಿಸಲ್ಪಟ್ಟ ಅಧಿಕಾರಿಯವರಿಂದ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 05 

ನಿಮಿಷಗಳಲ್ಲಿ ನೀಡುವ ಉಕ್ತಲೇಖನವನ್ನು ಸುಮಾರು 45 ನಿಮಿಷದ ಕಾಲಾವಕಾಶದಲ್ಲಿ ಬೆರಳಚ್ಚು ಯಂತ್ರದಲ್ಲಿ ಲಿಪ್ಯಂತರಿಸತಕ್ಕದ್ದು, 
2. ಈ ಪರೀಕ್ಷೆಯು ಗರಿಷ್ಟ 100 ಅಂಕಗಳದ್ದಾಗಿದ್ದು ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಕನಿಷ್ಟ 50 ಅಂಕಗಳನ್ನು ಪಡೆಯತಕ್ಕದ್ದು. 

ಪರಿವೀಕ್ಷಣಾ ಅವಧಿ : 
ನೇಮಕ ಹೊಂದಿದ ಅಭ್ಯರ್ಥಿಗಳನ್ನು ಕರ್ನಾಟಕ ಸೇವಾ ನಿಯಮ, ಪರಿವೀಕ್ಷಣಾ ನಿಯಮ 1977ರ ಪ್ರಕಾರ 02 ವರ್ಷಗಳ ಪರಿವೀಕ್ಷಣಾ 
ಅವಧಿಯಲ್ಲಿರತಕ್ಕದ್ದು, ಹಾಗೂ ಸದರಿ ಅವಧಿಯಲ್ಲಿ ತಮ್ಮ ಹುದ್ದೆಗಳಿಗೆ ಯಾವುದಾದರೂ ಇಲಾಖಾ ಪರೀಕ್ಷೆಗಳಲ್ಲಿ ಹಾಗೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ನಿಯಮದಡಿ ಗೊತ್ತುಪಡಿಸಿದರೆ ಅವುಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು . 

ಪಿಂಚಣಿ ಸೌಲಭ್ಯ : 
ಸರ್ಕಾರದ ಆದೇಶ ಸಂಖ್ಯೆ: ಎಫ್ . ಡಿ . ( ಎಸ್. ಪಿ.ಎಲ್) /04 / ಪಿ . ಇ. ಟಿ /2005 , ದಿನಾಂಕ:31. 03.2006 ರಂತೆ ಅನ್ವಯಿಸುವುದು. 

ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆದು ಅರ್ಜಿಯೊಂದಿಗೆ 
ಸಲ್ಲಿಸುವುದು ಹಾಗೂ ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು . 

ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ 
ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 43 ಸೇವನೆ 2008, ದಿ: 07.03.2012 ರನ್ವಯ ಆಯ್ಕೆಯಾದ ಶೀಘ್ರಲಿಪಿಗಾರರು 
ಕರ್ನಾಟಕ ಸರ್ಕಾರ ನಿಗದಿಪಡಿಸುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಶೇ .60 ಅಂಕಗಳಿಗೆ ಕಡಿಮೆ ಇಲ್ಲದಂತೆ ಪಡೆದು, ಆಯ್ಕೆಯಾದ ಮೂರು 
ತಿಂಗಳೊಳಗೆ ಪಾಸು ಮಾಡತಕ್ಕದ್ದು. ತಪ್ಪಿದ್ದಲ್ಲಿ ಸದರಿ ನೇಮಕಾತಿಯನ್ನು ಅನರ್ಹಗೊಳಿಸಲಾಗುವುದು. 

ವೇತನ ಶ್ರೇಣಿ : 
ರೂ . 14550 - 350 - 15600 - 400 - 17200 - 450 - 19000 - 500 - 21000 - 600 - 24600 - 700 - 26700 
ಶೀಘ್ರಲಿಪಿಗಾರರು 

ಮತ್ತು ಇತರೆ ಭತ್ಯೆಗಳು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


೧೯೫ 


ವಯೋಮಿತಿ : 


ಕನಿಷ್ಠ 18 ವರ್ಷಗಳು 
ಗರಿಷ್ಟ : 


35 ವರ್ಷ , 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪ್ರವರ್ಗ 2 ಎ 


40 ವರ್ಷ 


38 ವರ್ಷ 


ಪ್ರವರ್ಗ 3 ಎ 


1. 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ ವಯಸ್ಸನ್ನು ಪೂರೈಸಿರಬೇಕು 
ಹಾಗೂ ಗರಿಷ್ಟ ವಯೋಮಿತಿ ಸಾಮಾನ್ಯ ವರ್ಗ ಹಾಗೂ ಇತರೆ ವರ್ಗದವರಿಗೆ ಮೇಲೆ ತಿಳಿಸಿರುವ ವಯೋಮಿತಿ ಮೀರಿರಬಾರದು. 
ಸರ್ಕಾರಿ ಸೇವೆಯಲ್ಲಿರುವವರಿಗೆ (ಸಂಬಂಧಪಟ್ಟ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪತ್ರ ಸಲ್ಲಿಸಿದ್ದಲ್ಲಿ ಹಾಗೂ ಆ ಹುದ್ದೆಯಲ್ಲಿ ಕಾರ್ಯ 
ನಿರ್ವಹಿಸಿದ ಅವಧಿ ಸ್ಪಷ್ಟವಾಗಿ ನಮೂದಿಸಿದ ಪಕ್ಷದಲ್ಲಿ ಮಾತ್ರ ಪರಿಗಣಿಸಲಾಗುವುದು) | ವಿಧವೆಯರಿಗೆ | ಅಂಗವಿಕಲರಿಗೆ 
ವಯೋಮಿತಿಯಲ್ಲಿ 10 ವರ್ಷಗಳ ಸಡಿಲಿಕೆ ಇರುತ್ತದೆ . 
ಮಾಜಿ ಸೈನಿಕರಿಗೆ ಗರಿಷ್ಠ ವಯೋಮಿತಿ, ಅವನು ಸಶಸ್ತ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವವನೋ ಆ ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳು ಆಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ. 
ವಿಧವೆಯಾಗಿದ್ದರೆ ಅವರು ಗರಿಷ್ಠ ವಯೋಮಿತಿ ಸೌಲಭ್ಯವನ್ನು ಕೋರುವವರು ವಿಧವೆಯೆಂಬ ಬಗ್ಗೆ ತಹಶೀಲ್ದಾರ್‌ ದರ್ಜೆಗೆ ಕಡಿಮೆ ಇಲ್ಲದ 
ಕಂದಾಯ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರಗಳನ್ನು ದ್ವಿಪ್ರತಿಯಲ್ಲಿ ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 
ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ ಪಕ್ಷದಲ್ಲಿ ಗರಿಷ್ಟ 
ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸೇವೆ 

ಸಲ್ಲಿಸಿದ್ದಾರೋ ಅಷ್ಟು ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು ಅನ್ವಯಿಸುತ್ತದೆ . 
ಸಾಮಾನ್ಯ ಸೂಚನೆಗಳು : 
1) ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗತ್ತಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಚಟ್ಟು ಮಾಡಿಸಿದ ಅಥವಾ ಗಣಕೀಕೃತ ಅರ್ಜಿಯನ್ನು ತನ್ನ 

ಕೈ ಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 
ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹಾಗೂ ಮೀಸಲಾತಿಯಡಿಯಲ್ಲಿ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗದಿತ ಅರ್ಜಿ 

ನಮೂನೆಗಳಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 
3) ಅಭ್ಯರ್ಥಿಯು ಇತ್ತೀಚಿನ ಪಾಸ್ಪೋರ್ಟ್ಸೈಜ್ ಪೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ ಮೇಲೆ ಸಹಿ 

ಮಾಡತಕ್ಕದ್ದು. 
ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣ ಪತ್ರಗಳನ್ನು ಸ್ವಯಂ 
ದೃಢೀಕರಿಸಿ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. (ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ.) ಲಗತ್ತೀಕರಿಸಿದ ಪ್ರಮಾಣ ಪತ್ರಗಳು 
ಅರ್ಜಿ ಸಲ್ಲಿಸುವ ದಿನಾಂಕದ ಒಳಗೆ ಪಡೆದಿರಬೇಕು. 
ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆ ಮತ್ತು ಶೀಲದ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ 
ಎರಡು ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ / ವಿದ್ಯಾಲಯದಿಂದ ಪಡೆದ ಒಂದು ಪ್ರಮಾಣ ಪತ್ರವನ್ನು 

ಲಗತ್ತಿಸತಕ್ಕದ್ದು . 
6) ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ 

ಅಂತಹವರನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 
7) ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು 

ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
8) ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. 

ಇಲ್ಲವಾದಲ್ಲಿ ಸದರಿ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
9) ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ 5- 00 ರೂ .ಗಳ ಸ್ಪಾಂಪು ಲಗತ್ತಿಸಿರುವ ಸ್ವ ವಿಳಾಸವಿರುವ ಲಕೋಟೆಯನ್ನು ಲಗತ್ತಿಸಿರಬೇಕು. 
10 ) ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮತ್ತು ಅರ್ಜಿಯ ಮೇಲೆ ತಪ್ಪದೇ 

ನಮೂದಿಸತಕ್ಕದ್ದು. 
11) ಸಂದರ್ಶನಕ್ಕೆ ಅರ್ಹತೆ ಗಳಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು . 


೧೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮ , ೨೦೧೩ 


ಭಾಗ ೫ 


12) ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು , ಈ 

ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳಿಗೆ ಅವಕಾಶವಿರುದಿಲ್ಲ. 
13) ವಿವರ ತುಂಬಿರುವ ಅರ್ಜಿಗಳನ್ನು ಈ ಕಚೇರಿಯ ವಿರಾಮದ ವೇಳೆಯನ್ನು ಹೊರತುಪಡಿಸಿ ಕೆಲಸದ ವೇಳೆಯಲ್ಲಿ ಮಾತ್ರ ಸ್ವೀಕರಿಸಲಾಗುವುದು. 
14) ಪರಿಶಿಷ್ಟ ಜಾತಿ/ಪಂಗಡದ ಅಭ್ಯರ್ಥಿಗಳು ನಮೂನೆ- ಡಿ ಯಲ್ಲಿ ಹಾಗೂ ಪ್ರವರ್ಗ -2ಎ, 2ಬಿ, 3ಎ, 3ಬಿ, ಗೆ ಸೇರಿದ ಅಭ್ಯರ್ಥಿಗಳು 

ನಮೂನೆ- ಎಫ್ ನಲ್ಲಿ ಮತ್ತು ಪ್ರವರ್ಗ - 1 ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ- ಇ ನಲ್ಲಿ ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು 

ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು, 
15 ) ಗ್ರಾಮೀಣಾ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/98 /ಸೇನಿನಿ/2005, ದಿನಾಂಕ:10 . 08.2005ರ ಪ್ರಕಾರ 

ನಿಗಧಿತ ನಮೂನೆ 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿ 
ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು, ವಿವಿಧ ಮೀಸಲಾತಿಯನ್ವಯ ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿರುವ ಪಕ್ಷದಲ್ಲಿ ಸದರಿ ಹುದ್ದೆಯ ಆಯ್ಕೆ ಗೆ 

ಅದೇ ಮೀಸಲಾತಿ ಹೊಂದಿದ ಗ್ರಾಮೀಣರಹಿತ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. 
16 ) ಗ್ರಾಮೀಣಾ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ- 2 ರ ಮೀಸಲಾತಿ ಪ್ರಮಾಣ ಪತ್ರದ ಜೊತೆ ನಮೂನೆ- 1ರಲ್ಲಿ 

ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ದಾರ್‌ರವರಿಂದ ಪಡೆದ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
17) ಕನ್ನಡ ಮಾಧ್ಯಮ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಗಧಿತ ನಮೂನೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ 

ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಸಹಿ ಮತ್ತು ಮೊಹರಿನೊಂದಿಗೆ ಪಡೆದು ಅದನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸಹಿ ಮಾಡಿಸಿ 

ನೆರಳಚ್ಚು ಪ್ರತಿಗಳನ್ನು ಸಲ್ಲಿಸುವುದು. 
18) ಮಾಜಿ ಸೈನಿಕರು ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಬಗ್ಗೆ ವಿಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ 

ಪತ್ರವನ್ನು ಸಲ್ಲಿಸತಕ್ಕದ್ದು. 
19 ) ಅಧಿಸೂಚನೆ ಮತ್ತು ಅರ್ಜಿ ನಮೂನೆಯ ಪ್ರತಿಯನ್ನು ನ್ಯಾಯಾಲಯದ ಸೂಚನಾ ಫಲಕದಲ್ಲಿ ಲಗತ್ತಿಸಲಾಗಿರುತ್ತದೆ ಹಾಗೂ ಎಲ್ಲಾ ಜಿಲ್ಲಾ 

ನ್ಯಾಯಾಲಯಗಳ ಕಛೇರಿಗಳಿಗೂ , ಜಿಲ್ಲೆಯ ಎಲ್ಲಾ ಸರ್ಕಾರಿ ಕಛೇರಿಗಳಿಗೂ ಸಹ ರವಾನಿಸಲಾಗಿರುತ್ತದೆ ಹಾಗೂ ಕರ್ನಾಟಕ ರಾಜ್ಯಪತ್ರದಲ್ಲೂ ಸಹ 
ಪ್ರಕಟಿಸಲಾಗುತ್ತದೆ . ಆದ್ದರಿಂದ ಅಭ್ಯರ್ಥಿಗಳು ಜಿಲ್ಲಾ ನ್ಯಾಯಾಲಯ , ಚಿತ್ರದುರ್ಗದ ಕಛೇರಿಗೆ ಅರ್ಜಿ ನಮೂನೆಗೆ ಸಂಬಂಧಿಸಿದಂತೆ ಪತ್ರ ವ್ಯವಹಾರ 
ನಡೆಸುವಂತಿಲ್ಲ. ಬೆರಳಚ್ಚು ಪಡಿಸಿದ ಅಥವಾ ಗಣಕೀಕರಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 

ಶ್ರೀನಿವಾಸ್ ಹರೀಶ್ಕುಮಾರ್, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಚಿತ್ರದುರ್ಗ 


ಅರ್ಜಿ ನಮೂನೆ 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ - ಇವರಿಗೆ. 


ಭಾವಚಿತ್ರ 


ಮಾನ್ಯರೆ, 

- ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆಃ01/2013 ದಿನಾಂಕಃ 11 .03.2013 ರ ಪ್ರಕಾರ 
ಹುದ್ದೆಗೆ ನಾನು 

– ಮೀಸಲಾತಿಯ ವರ್ಗದಡಿಯಲ್ಲಿ ಆಯ್ಕೆ ಯನ್ನು ಬಯಸಿ ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ 
ಸಲ್ಲಿಸಿರುತ್ತೇನೆ. 


ಅಭ್ಯರ್ಥಿಯ ಹೆಸರು 


ತಂದೆಯ /ತಾಯಿಯ / ಗಂಡನ ಹೆಸರು 
| 3 | ಪೂರ್ಣ ವಿಳಾಸ 

[ ವಯಸ್ಸು ಮತ್ತು ಜನ್ಮ ದಿನಾಂಕ 
5 | ಲಿಂಗ ಪುರುಷ/ಮಹಿಳೆ 

ರಾಷ್ಟ್ರೀಯತೆ 
ಮತ 


ಯತೆ 


೦೦ 


೦೦ 


ಜಾತಿ/ ಉಪಜಾತಿ 


೦೦ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೨೮, ೨೦೧೩ 


೧೯೭ 


ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿರುವುದರ ಬಗ್ಗೆ 
ನಮೂದಿಸುವುದು 


ಯಾವ ಮೀಸಲಾತಿಯಡಿಯಲ್ಲಿ 
ನೇಮಕಾತಿ ಅಪೇಕ್ಷಿಸುವಿರಿ ? 
ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು :-(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಉತ್ತೀರ್ಣ ಹೊಂದಿದ ಪರೀಕ್ಷೆಗಳು 

ಉತ್ತೀರ್ಣ ಹೊಂದಿದ ವರ್ಷ | ಗರಿಷ್ಟ | ಪಡೆದಿರುವ ಶೇಕಡವಾರು 
ಮತ್ತು ನೋಂದಣಿ ಸಂಖ್ಯೆ ಅಂಕಗಳು | ಅಂಕಗಳು | ಅಂಕಗಳು 


ಎಸ್. ಎಸ್. ಎಲ್. ಸಿ/ ತತ್ಸಮಾನ ತರಗತಿ ಪರೀಕ್ಷೆ 


ಹಿರಿಯ ದರ್ಜೆ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ 
ಪರೀಕ್ಷೆ. 
ಹಿರಿಯ ದರ್ಜೆ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು 

ಪರೀಕ್ಷೆ. 
10 ಜಾತಿ/ ಗ್ರಾಮೀಣ/ ಮಾಜಿ ಸೈನಿಕ/ ಅಂಗವಿಕಲ/ ವಿಧವೆ 

ಮೀಸಲಾತಿ ಸೌಲಭ್ಯ ಪಡೆಯ ಬಯಸುವ 
ಅಭ್ಯರ್ಥಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದ 
ಪ್ರಮಾಣ ಪತ್ರ 
ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ 
( ನಿರಾಪೇಕ್ಷಣಾ ಪ್ರಮಾಣ ಪತ್ರ ಲಗತ್ತಿಸುವುದು) ? 
ಸ್ವ - ವಿಳಾಸದ ಲಕೋಟೆಯ ಮೇಲೆ 5 - 00 ರಾ .ಅಂಚೆ 
| ಚೀಟಿಯನ್ನು ಲಗತ್ತಿಸಿರುತ್ತೀರಾ? 
13 | ಅರ್ಜಿಸಲ್ಲಿಸಲು ಇಚ್ಚೆ ಪಡುವ ಇತರೆ ಯಾವುದಾದರು 

ವಿವರಗಳುಃ 


11 


ಸೂಚನೆ :- ಅಭ್ಯರ್ಥಿಯು ತನಗೆ ಅನ್ವಯವಾಗದ್ದನ್ನು ಹೊಡೆದು ಹಾಕುವುದು. 


ಘೋಷಣೆ 
ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 
ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ಬಿಟ್ಟು ಬಿಡಲು ನಾನು ಬದ್ದನಾಗಿರುತ್ತೇನೆ/ ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡರೆ ಚಿತ್ರದುರ್ಗ ಜಿಲ್ಲಾ 
ಘಟಕದ ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧನಿದ್ದೇನೆ/ಸಿದ್ಧಳಿದ್ದೇನೆ. 


ದಿನಾಂಕಃ 


ಅಭ್ಯರ್ಥಿಯ ಸಹಿ . 


ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 
ಶ್ರೀ /ಶ್ರೀಮತಿ 

- ಇವರ ನಮ್ಮ ಇಲಾಖೆಯಲ್ಲಿ ದಿನಾಂಕಃ - 
ರವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು 

- ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿಯನ್ನು ನೀಡಲಾಗಿದೆ. 


ರಿಂದ 
ಹುದ್ದೆಗೆ ಅರ್ಹರಿರುತ್ತಾರೆ 


ಮತ್ತು 


ಪ್ರಾಧಿಕಾರದ ಸಹಿ 


P . R . 38 


ಭಾಗ ೫ 


nEOS 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 
OFFICE OF THE BLOCK EDUCATIONAL OFFICER , BAGALKOT 

DATED : 16 -02 - 2013 

FORM -1 
(SEE RULE - 9 ) 

NOTIFICATION 
Shri /Smt. KASHAPPA MAHADEVI MADAR working as Assistant Teacher in the Education Department of 
Office of Government Lower Primary School, Sindagi Tota Taluk , District Bagalkot is permitted to change his /her name to 
KASHINATH MAHADEVI NAGARAL . 

BLOCK EDUCATIONAL OFFICER 
P . D . c /n 31 

BAGALKOT 


SOCIAL WELFARE DEPARTMENT 


KIDWAI MEMORIAL INSTITUTE OF ONCOLOGY, BANGALORE -560029 

DATED : 13 - 03 - 2013 

FORM -1 
( SEE RULE - 9 ) 

NOTIFICATION 
Shri/Smt. MUTHAIAH working as Assistant Social Welfare Officer in the Social Welfare Department of Office of Kidwai 
Memorial Institute of Oncology is permitted to change his /her name to Shri. D .P . MUTHU NAIK . 

DIRECTOR 

KIDWAI MEMORIAL INSTITUTE ON ONCOLOGY 
P . D . c /n 30 

BANGALORE . 
IN THE COURT OF THE ADDL. CITY CIVIL JUDGE , 
C .C .C .H -21 , MAYO HALL , BANGALORE. 

G & WC . 25001 / 2013 
Petitioners : 1. T.N .Humera Begum , aged 29 years, W /o. Iate B . Nazeer Ahmed. 

2 . N . Masood Ahmed , aged 9 years , S /o . late Nazeer Ahmed B . 
3. Baby Masooma Samdhani, aged 10 years , D /o. late Nazeer Ahmed B . 
4 . Baby Huzma Samdhani, N ., aged 3 years, D /o . late Nazeer Ahmed B ., Nos. 2 to 4 are minors and 
represented by the mother and natural guardian , T.N . Humera Begum , the First Petitioner above named . 
All residing at No . 19/B , 4th Cross , 2nd Main , Bapujinagar ,Mysore Road , Bangalore-26 . 

V /s . 
Respondents : NIL 


PUBLIC NOTICE 
Notice is hereby given that a Petition has been made to this Hon ble Court under Section 7 & 31 of the Guardians and 
Wards Act, for grant of Guardian certificate granting Petitioner No. 1, permission to sell the minors share in the Schedule Property 
and invest the same in an alternative immovable property. 

Be it known that no caveat has been entered and the said Petition is posted for hearing on 26 -4- 2013 at 11 O Clock . Any 
persons claiming to have any interest may come and participate in the above proceedings before grant of Guardian Certificate to the 
Petitioners . 

SCHEDULE PROPERTY 
ALL THAT PIECE AND PARCEL of residential Site No. 967, 1st Stage, 3rd Block, HBR Layout, Bangalore, Old CMC Khata 
No. 1030 , and now BBMP Ward No. 24 , Bangalore , measuring totally 1200 square feet, and Bounded on : East by: Road , West by: 


Given undermy hand and the seal of the Court on this 5th day of March 2013. 

By Order of the Court 

Assistant Registrar 
City Civil Court Mayo Hall Unit, Bangalore. 


P . D . 27 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 

056 
KARNATAKA PUBLIC SERVICE COMMISSION , UDYOGA SOUDHA BANGALORE - 1 

NOTIFICATION 

No. PSC 06 RT-(4 ) B /2011, Dated : 05 /12/12 
In pursuance of this Office Notification No. PSC 1 RT-(4 )B -1/2011 dated :06 /06 /11,the Provisional Select List of 
candidates for 64 posts of HOSTEL SUPERINTENDENT(MAN ) in the Department of BACKWARD CLASSES WELFARE , prepared 
on the basis of rule 8 (2 ) of Karnataka Civil Services (Direct Recruitment by Competitive Examinations and Selection ) (General) 
Rules ,2006 as amended from time to time was published on 10/07/ 12 inviting objections if any, from candidates within 15 days from 
the date of its publication .The objections received within the stipulated time have been examined and the final selection list is 
hereby published for information of the candidates. 

Appointing Authority : COMMISSIONER 

Name of the Department : BACKWARD CLASSES WELFARE 
SL .NO . NAME OF THE CANDIDATE 

INT.NO . D _ O _ B RESVN ./QUALN PERCENTAGE 


1 


90 


31/08 /86 


68 .22 


PRASANNA ANGADI 
S/O MALAKAJAPPA 
C /O HD MULLA , OPP DHAKNI IDGA, 
NEW VITTAL MANDIR 
BIJAPUR PIN :586101 


GM /KMS 
B SC 
B .Ed 


2 


190 


28 /04 /88 


GM / 3A 


66 .89 


MADHUSUDHAN S 
S /O LATE SHIVANNA 
# 7 /50, C M ROAD A BLOCK K R NAGAR 
KR NAGAR , MYSORE PIN :571602 


B .Sc 
B .Ed 


56 


23 /03/83 


66 .44 


3 KUMARSWAMIMULAGUND 

S /O LINGAYYA MULAGUND 
AT/PO :HEBSUR 
HUBLI, DHARWAD PIN :581209 


GM /3B /RL 
B . SC 
B .Ed. 


112 


17 /01/81 


65 . 11 


SANTHOSHKUMAR BN 
S/O NINGAPPA BARKI 
JC NAGAR AT PO ANAVATTI 
SORAB, SHIMOGA PIN :577413 


GM /C1/RL 
ВА 
B . Ed . 


5 


102 


20 /02/82 


65 . 11 


RAMESH R 
NO.14, KULLEGOWDANAPALYA 
K . GOLLAHALLI POST 
KENGERIHOBALI 
BANGALORE PIN :560060 


GM /3A / RL 
ВА 
B . Ed 


6 


55 


25 /06 /84 


GM /3A / RL 


65 . 11 


KULLEGOWDA KG 
NO 84 KAMANAYAKANAHALLY 
SANABA POST 
PANDAVAPURA , MANDYA PIN :571455 


BA 
B . Ed 


7 


137 


10 /07 /81 


GM / 3A 


64 .67 


VENU VN 
S / O NARAYANASWAMY 
VARADANAYAKANAHALLI VILLAGE 
ABLOOD POST SIDLAGHATTA 
CHICKABALLAPUR PIN :562105 


ВА 
B . Ed . 


900 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


ಭಾಗ ೫ 


SL .NO . 


NAME OF THE CANDIDATE 


INT.NO . 


D _ O _ B 


RESVN ./QUALN 


PERCENTAGE 


8 


182 


182 


01/ 06 / 86 


01/06/ 86 


GM /SC 


GM / SC 


64. 22 


BA 


SHIVAPPA 
S / O HANUMAPPA 
AT :HANCHINAL (U ) POST HAMPANAL 
TQ SINDHANOOR 
DIST RAICHUR PIN :584128 


B Ed . 


9 


104 


01/08 /81 


GM /C1/RL 


63 .78 


RAMESH . T . P 
S /O PARAMESHWARAPPA 
THYAGADAKATTE 


ВА 


B .Ed. 


TARIKERE 
CHIKKAMAGALORE PIN :577549 


10 


46 


01/ 06 / 82 


63. 78 


GM /2A/RL 
B . A 


JAISHEELA . B 
S/O BHAIRAPPAB 
BELEYUR VILLAGE. 
BELUR POST 
SAGAR SHIMOGA PIN :577401 


B . Ed 


11 


41 


14 /05 / 78 


GM /3A / RL 


63. 33 


HOMBEGOWDAM 
S /O MADIAH 
HEBBAKAVADI VILLAGE , LOKASARA POST 
KOTTATHIHOBLI 
MANDYA TQ DIST PIN :571403 


B . A . 
B . Ed . 


12 


113 


14 /06 /81 


63. 33 


GM / 3B 
B . A 


SANTOSH MANAGULI 
S /O BASANAGOUDA 
NEAR MADIWALESHWARA TEMPLE 
MARUTI NAGAR MUDDEBIHAL 
BIJAPUR PIN :586212 


B .Ed . 


13 


40 


01/06 /84 


63. 33 


HEBBARI SANTHOSHA 
S /O GEETHA H KURUBAGERI ROAD 
HOLALU POST 
HADAGALI 
BELLARY PIN : 583217 


GM /2A / RL 
B .Sc 
B .Ed 


14 


115 


20 /07 /76 


62 .89 


SATHEESH HR 
AMRYTHADHAMA 
9TH CROSS , V V NAGAR , 
KALAHALLI 
MANDAY PIN :571421 


GM /3A 
B .Sc., 
B . Ed . 


15 


44 


06 /03/86 


GM / 3A 


62 .44 


BA 


JAGANNATHAGOWDA GS 
# 310 , VIGNESHWARA KRUPA , 
BALAJI THEATER ROAD , 2ND CROSS , 
CHANNARAYAPATNA 
HASSAN PIN :573116 


B . Ed . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


gon 


SL .NO . 


NAME OF THE CANDIDATE 


INT. NO . 


D _ O _ B 


RESVN ./QUALN 


PERCENTAGE 


16 


96 


96 


200175 


20 /07 /75 


M2A 


62 . 00 


RADHESH TORKE 
S / O TIMMANNA TORKE 
AT & PO : TORKE 
KUMTA 
UTTAR KANNADA PIN :581344 


GM /2A 
BA 
B .Ed 


17 


68 


22 /06 / 76 


62 .00 


GM /2A 
B . A 


MAHESHA KUMAR VL 
S / O LOKAPPA 
VADAHOSULLI 
HEDDARIPURA POST 
HOSANAGARA SHIMOGA PIN :577436 


B . Ed 


18 


29 /04 /79 


GM /3A /PDP 


62.00 


BA 


PRASANNA HM 
S/O MUNIYAPPAM 
HOOHALLI VILLAGE 
ARAHALLI POST 
KOLAR PIN :563101 


B .Ed . 


19 


95 


26 /01/82 


GM /2A 


62. 00 


B . A 
B . Ed . 


PUTTARAJU DN 
S /O NARASAPPA 
DABBEGATTA 
MADHUGIRI 
TUMKUR 
PIN :572112 


20 


172 


20 /07 /82 


62.00 


NINGAPPA .H .N 
323 1STMAIN 2ND CROSS 
KAMALANAGAR 
BANGALORE PIN :560079 


GM /SC 
B . A . 
B . Ed . 


21 


5 /05 /82 


GM /3B 


61. 56 


ВА 


ASHOK AJUR 
S /O SHRISHAIL 
AT POST KOTTALAGI 
ATHANI 
BELGAUM PIN :591265 


B . Ed 


22 


710 


07 /03/ 84 


61.56 


GM /3B 
BA 


SANTHOSH KUMAR S 
S/O LATE SUBBANNA SP 
SOMAHALLI VILLAGE AND POST 
GUNDLUPET TALUK 
CHAMARAJANAGARA DISTRICT PIN :571109 


B .Ed 


23 


123 


24 /07 /84 


61.56 


SHARANABASAPPA 
S /O VIJAY KUMAR 
AT MELKUNDAK 
POST MELKUNDA B 
GULBARGA PIN :585213 


GM /3B 
BA 
B . Ed . 


909 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮ , ೨೦೧೩ 


ಭಾಗ ೫ 


SL .NO . 


NAME OF THE CANDIDATE 


INT. NO . 


D _ O _ B 


RESVN ./QUALN 


PERCENTAGE 


24 


65 


01/04/ 86 


61.56 


GM /3B 
B . A 


MAHANTESH 
C /O CHANDAPPA R AMMANNAVAR PC NO 243 
POLICE QUATERS 
BLOCK NO B8 KUSHTAGI 
KUSHTAGI KOPPAL PIN :5841121 


B .Ed. 


25 


25 /05 /77 


61. 11 


LOKESH SC 
S /O CHANNAIAH 
SATHANUR VILLAGE AND POST 
MANDYA PIN :571402 


GM /2A 
B .Sc 
B . Ed . 


26 


47 


01/04 /85 


61. 11 


JAYANNAKT 
S /O THIMME GOWDA KURUBARAHALLI 
MARLE POST 
CHIKMAGALUR PIN :577101 


GM /2A 
BA 
B .Ed . 


27 


145 


02 /05 /85 


GM /2A 


60 .89 


BSC 


YAMANAPPA JAKKAPPANAVER 
S /O MALLAPPA 
POST NAGARAL SP 
BADAMI 
BAGALKOT PIN :587203 


B .Ed . 


05 /06 /84 


60.67 


ANNEPPA 
S/O MONAPPA PATTAR 
AT POST MARTUR 
TQ CHITTAPUR 
DIST GULBARGA PIN :585229 


GM /2A 
BA 
B .Ed . 


RAVI. H . N . 


106 


18 /07 / 85 


GM /3A 


60.67 


B .A 
B . Ed 


S /O NARAYANASWAMY 
HODIKEHOSAHALLI,HONGANUR POST 
CHANNAPATNA TALUK 
RAMANAGARA DISTRICT PIN :562160 


30 


169 


06 /03/81 


ST 


60 .44 


BA 


B . Ed . 


NAGARAJAPPAN 
S /O RANGAPPAN 
NAGARAJAPPA NELLIKOPPA KOODIHALLI 
ANAVATTI SORABA 
SHIMOGA 
PIN :577413 


31 


122 


15 /03/82 


15/03/82 


60. 44 


BA 


B .Ed 


SHARANABASAPPA 
S /O BALAPPA B GHANTI 
SHARANABASAPPA B GHANTI 
AT POST GORBAL 
TQ HUNAGUNDA DIST BAGALKOT 
PIN :587154 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


goa 


SL.NO . 


NAME OF THE CANDIDATE 


INT.NO . 


D _ O _ B 


RESVN ./QUALN 


PERCENTAGE 


32 


84 


09/05 /82 


2A /RL 


60 .44 


B . A 


NATARAJA N . S 
S/O SUBBAPPAN 
NARASIPURA VILLAGE 
GOWTHAMAPURA POST 
SAGAR SHIMOGA PIN :577412 


B . Ed 


33 


124 


07 /05 /83 


60 .44 


C1/RL 
ВА 


SHASHIDHARA . N . 
S /O NARASAPPA 
PACHARLAHALLI(V ) ARUDI (POST) 
SASALU HOBLI 
BANGALORE RURAL DIST PIN :561204 


B ,Ed 


34 


25 


14 /05 /83 


C1 


60 .44 


B .A 


CHITRALINGAPPA 
S /O BILIYAPPA 
KUNTANAHATTI 
DYAGERAHALLI POST, 
SIRA TUMKUR PIN :572139 


B .Ed. 


35 


149 


01/ 06 /84 


SC /KMS 


60 .44 


B . A 


CHANDRA NAIK . P 
S /O POMYA NAIK 
UPPARAHALLI THANDA 
NAGALAMADIKE POST 
PAVAGADA TUMKUR PIN :561202 


B . Ed . 


36 


93 


12 /06 /84 


2A / RL 


60 .44 


PRASHANTHA H 
S/O MALE HIRIYANNA 
HUTTADIMBA ( V ) 
NEECHADI POST 
SAGAR SHIMOGA PIN :577431 


ВА 
B .Ed. 


37 


8 


01/06 /86 


3B 


3B 


60 .44 


BA 


ARAHANT TERDAL 
S / O BHIMAPPA 
ARAHANT TERDAL 
POST: KARLATTI 
ATHANI BELGAUM PIN :591304 


B .Ed. 


159 


01/ 10/80 


60 . 22 


SC /RL 
BA 


JAYAKUMARA MA 
S / O AJJAIAH 
MAVATHURU (V & P ) 
KR NAGAR 
MYSORE PIN :571602 


B .Ed 


39 


163 


03 /03/81 


60 .22 


LINGANNA M 
S / O MADAIAH 
CHIKKA HOMMA PO AND VILL 
NANJANGUD 
MYSORE PIN :571316 


SC 
BA 
B .Ed . 


908 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮ , ೨೦೧೩ 


ಭಾಗ ೫ 


SL .NO . 


NAME OF THE CANDIDATE 


INT.NO . 


D _ O _ B 


RESVN ./QUALN 


PERCENTAGE 


40 


P 


101 


10 / 07 /84 


3A / RL 


60 .22 


B . A 


RAMAMOHAN MN 
S/O NARASHIMAREDDY Y 
MEGALAPALYA VILLAGE 
Y N HOSAKOTE POST 
PAVAGADA TUMKUR PIN :572141 


B .Ed . 


41 


01/ 05 /86 


60 .22 


ЗА 
ВА 


MANJUNATHA . G 
S /O GOVINDAPPA 
CHIKKAHULIKUNTE , 
HULIKUNTE POST 
SIRA TUMKUR PIN :572113 


B .Ed. 


42 


63 


01/ 06 /86 


2B 


60 .22 


B .A . 


MAHAMADARAFIK SHABASHKHAN 
S /O ABDULHAMEED 
MADEENA MOHALLA 
SAUNDATTI 
BELGAUM PIN :591126 


B .Ed . 


43 


45 


45 


01/06 /81 


59. 78 


JAGANNATHAGOWDA MJ 
C / O THIMMAKKA 
KALIGONAHALLI BARAGUR POST 
SIRA TALUK 
TUMKUR DIST PIN :572113 


3A 
BA 
B . Ed . 


44 


177 


01/ 06 /81 


SC /RL 


59.78 


B . A 


RATHNAIAH 
S /O HUCHAIAH 
KR PURA VILLAGE N BELTHUR POST 
H . D .KOTE 
MYSORE PIN :571114 


B .Ed . 


45 


10 /01/83 


2A /KMS 


59. 78 


B . A 


RAJAGOPALA .R 
S /O RAMAKRISHNAPPA KG 
KAMAGONDANAHALLI 
PATTANAYAKANAHALLI POST 
SIRA TUMKUR PIN :572135 


B . Ed. 


46 


22 /06 /83 


59.78 


ASHOKA. O . A 
S/O ANJANEYA. O 
KUNDUR POST 
HONNALLI 
DAVANGERE PIN :577219 


- 2A 

BA 
B . Ed . 


47 


142 


27 / 12 /83 


59. 56 


VIRUPAKSHI UPPIN 
S /O B . V UPPIN , "TAYINERALU " 
OPP : UAS CAMPUS 
SADHUNAVAR ESTATE , 
DHARWAD PIN :580005 


3B 
B .Sc 
B .Ed . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


9033 


SL .NO . 


NAME OF THE CANDIDATE 


INT.NO . 


D _ O _ B 


RESVN ./QUALN 


PERCENTAGE 


48 


189 


11 /03/85 


2A 


59.56 


B .Sc 
B . Ed. 


ANAND 
SIO BABURAO 
H .NO .LIG 182 IIIRD PHASE 
BADEPUR COLONY SEDAM ROAD 
GULBARGA PIN :585105 
ANJANAPPA HB 
S /O BEERAPPA H M HOSAPETE 
JANGAMAKOTE (POST) 
SHIDLAGHATTA , CHICKBALLAPUR PIN :562102 


49 


20 /07 /80 


2A 


59. 33 


B .Sc 
B . Ed . 


153 


02/01/82 


S 


59.33 


ST 
BA 
B Ed . 


50 DEVENDRAPPAK 

S /O KARIYAPPA LAKKAMPURA 
GADIMAKUNTE POST 

JAGALUR , DAVANAGERE PIN :577528 
51 ASHOK KUMBAR 

S /O SHIVAPPA 
KUMBAR GALLI A /P TERDAL 
JAMKHANDI, BAGALKOT PIN :587315 


12 


05 /08/82 


2A 


59. 33 


BA 


B .Ed . 


52 


186 


02 /01/84 


SC 


59. 33 


UMESH 
S /O SHARANAPPA 
H .NO - 2 -731/ 10 
BAPUNAGAR , GULBARGA PIN :585105 


BA 
B.Ed 


53 


140 


10 /02/87 


2A 


59. 11 


BA 


VINAYAKA BS 
S/O SANNARANGAPPA 
BEVINAHALLI AT POST 
SIRA, TUMKUR PIN :572135 


B .Ed . 


54 


74 


22 /07 /79 


3B 


58 .89 


MANJUNATH MULAGUNDAMATH 
S /O SHIDDALINGAYYA 
MANJUNATH MULAGUNDAMATH 
AT POST NALAVADI, DHARWAD PIN :580023 


3B 
BA 
B .Ed . 


55 


155 


15/ 12/79 


58 . 89 


DYAVAPPA P MADAR 
S / O PUNDLIK 
AT POST BAMMANAJOGI 
SINDAGI, BIJAPUR PIN :586115 


SC 
B , A 
B .Ed. 


56 


187 


14 /08 /80 


58 .89 


UMESH 
S/O SHARANAPPA HALIMANI 
SHASTRINAGAR GK ROAD SEDAM 
SEDAM , GULBARGA PIN :5858222 


SC 
B .A . 
B .Ed. 


57 


VINAYKUMAR NAIK 


141 


25 /02 /79 


2A 


58.67 


S / O VISHNU NAIK 
" VIGNESH NILAYA , ALVEKODI KUMTA 
UTTARA KANNADA PIN :581343 


BA 
B.Ed. 


58 


134 


01/ 06 /84 


GM /3B /PH -LOCO 


58 .44 


BA 


UMESHA SHIRUR 
S/O SHARANAPPA SHIRURA 
A /P ULENOOR , GANGAVATHI 
KOPPAL PIN :583229 


B .Ed . 


90 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


ಭಾಗ ೫ 


SL .NO . 


NAME OF THE CANDIDATE 


INT.NO . 


D _ O _ B 


RESVN ./QUALN 


PERCENTAGE 


59 


18 /04 /85 


58 .44 


GM /PH -LOCO 
B . A 


BASAVARAJUT 
S /O THENKAPPA 
KANDEGOWDNAPURE VILLAGE 
KYATHANAHALLY POST HAMPAPURA HOBLI 
HD KOTE MYSORE PIN :570026 


B .Ed . 


158 


01/04/84 


SC /PDP 


57 . 11 


GOPAL RATHOD 
S / O VALLAPPA 
AT POST HIREGULABAL LT 
BAGALKOT PIN :587207 


ВА 
B .Ed . 


61 


01/06 /84 


2B /RL 


56 .67 


B . A 


B .Ed . 


62 


TIPUSULTAN NADAF 
S/O JANASAB , AT KARAKIKATTI 
POST SHIROL, RON GADAG PIN :582207 
ASHOK KUMAR .I 
S / O SADASIVAI 
MIG , II, H .NO .225 ,3RD CROSS 
KUVEMPU NAGAR , BELLARY PIN :583104 


147 


01/05 /77 


SC 


56 . 44 


B .A 
B . Ed . 


63 


10 /06 /75 


2A/PDP 


56 . 00 


BA 


SRIRAMAIAH 

131 
S /O MALEDASAPPA 
CHIMPUGANAHALLI 
KODLAHALLI (POST), KORATAGERE TUMKUR PIN :572121 


B .Ed . 


64 ANNAPPA MARATHE 

20 /07 /74 GM /3B /XMP 

48 .89 
S/O DODDAGIREPPA MARATHE 

BA 
AT POST TIGADI 

B .Ed . 
BAILHONGAL TQ , BELGAUM PIN :591125 
Note : Selection of Sl.No 43 Sri Jagannatha Gowda M J(Int.No 45 ) is subject to verification of his validity certificate by the 
Appointing Authority . 

K .R .SUNDAR , 

Secretary 
P . R . 30 

Karnataka Public Service Commission . 


KARNATAKA PUBLIC SERVICE COMMISSION , UDYOGA SOUDHA BANGALORE - 1 

NOTIFICATION 

No .PSC 09 RT(4) B / 2011 Dated : 26 /11/12 
In pursuance of this Office Notification No. PSC 1 RT-(4) B -1 /2011 dated :06 /06 / 11,the Provisional Select List of 
candidates for 06 posts of LIBRARY ASSISTANT in KARNATAKA GOVERNMENT SECRETARIAT LIBRARY, prepared on the 
basis of rule 8 (2 ) of Karnataka Civil Services (Direct Recruitment by Competitive Examinations and Selection ) 
(General) Rules ,2006 as amended from time to timewas published on 09 /07 /12 inviting objections if any , from candidates within 15 
days from the date of its publication . No objections have been received and the final selection list is hereby published for 
information of the candidates. 

Appointing Authority : DIRECTOR 
Name of the Department : KARNATAKA GOVT SECRETARIAT LIBRARY 


SL.NO . NAME OF THE CANDIDATE 


INT.NO . 


D _ O _ B 


RESVN . & 

PERCENTAGE 
QUALIFICATION 
GM /W 

54 .89 
Diploma in Library Science 


10 /03 /78 


SARASWATHI. V 
NO .G2 ,1 ST FLOOR , 
BENCH MARK APPARTMENT 
3 RD MAIN ROAD 
HEBBAL ,BANGALORE -560024 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಮಾರ್ಚ್ ೨೮, ೨೦೧೩ 


902 


SL .NO . 


NAME OF THE CANDIDATE 


INT.NO . 


D _ O _ B 


PERCENTAGE 


RESVN . & 
QUALIFICATION 


2 


7 


06/06/85 


GM / 3A/RL 


GM /3A /RL 

54 .00 
Diploma in Library Science 


54.00 


SUKANYA KV 

06 /06 /85 
D / O VENKATASHAMIREDDY , 
SHOP NO . 71, JANSIRANI 
STADIUM COMPLEX , 
DOUBLE ROAD , CHIKKABALLAPURA , CHINATAMANI PIN :563125 


2 


04/08/85 


GM 

53.56 
Diploma in Library Science 


ARCHANA 
ADKADABAILU 
MELANTHABETTU 
DAKSHINA KANNADA , BELTHANGADY PIN :574214 


14 


01/03/84 


ST 


RAJASHREE 
D /O VENKATA NAIK ,KOODLY, 
HERADY VILLAGE, BARKUR POST , UDUPI PIN : 576210 


48 .67 
Diploma in Library Science 


K . R . SUNDAR , 

Secretary 
P . R . 33 

Karnataka Public Service Commission . 
KARNATAKA PUBLIC SERVICE COMMISSION , UDYOGA SOUDHA BANGALORE - 1 

NOTIFICATION 

No . PSC 02 RT (4 ) B / 11 Dated : 30 / 11 /12 
In pursuance of this Office Notification No . PSC 1 RT-(4 )B - 1/2011 dated :06 /06 / 11,the Provisional Select List of 
candidates for 02 posts of ASSISTANT LAW OFFICER in the Department of TRANSPORT, prepared on the basis of rule 8 (2 ) of 
Karnataka Civil Services (Direct Recruitment by Competitive Examinations and Selection )(General)Rules, 2006 as amended from 
time to time was published on 18 /07 /12 inviting objections if any, from candidates within 15 days from the date of its publication . 
No objections have been received and the final selection list is hereby published for information of the candidates . 

Appointing Authority : Government 

Name of the Department : TRANSPORT 
SL .NO . NAME OF THE CANDIDATE 

INT.NO . D _ O _ B RESVN . & 

PERCENTAGE 

QUALIFICATION 
M BYRAREDDY 

3 10 /01 /77 

GM /3A 

64 .22 
# 109 , 10TH BLOCK CENTRAL JAIL QTRS. 

LLB 
PARAPPANAAGRAHARA , BANGALORE URBAN PIN :560100 


07/ 06 /76 


52.22 


M . B . UMESH KUMAR 

4 
THIRUMALA CHOULTRY ROAD 
MARUTHIEXT MALUR MALUR , KOLAR PIN :563130 


SC 
LLB 


K . R .SUNDAR , 

Secretary 
P . R . 26 

Karnataka Public Service Commission . 
IN THE COURT OF IV ADDITIONAL CITY CIVIL JUDGE AT BANGALORE CITY , 

MAYOHALL UNIT , CCH . NO . 21 

P & SC . NO . 25005 OF 2013 
Petitioner : M . JAYARAM , 

Aged about 55 years S /o . Late. Sri K . Muniswamy Reddy 
and Smt. Parvathamma R /at No. 70 /8 , Panthur, 
C /o . Nandish , Behind Skand Nest, Boganahalli Road , Bangalore-560 103 

V /s . 
Respondent : Nil 

PUBLIC NOTICE 
Notice is hereby given that a petition has been made to this court under secion 276 of the Indian succession act for grant 
of probate of the WILL dated 10 -09- 2010 bequeathed by Testatrix Smt. Parvathamma who died on 26 -05 - 2011. Be it known that no 
caveat has been entered and the said petition is posted for hearing on 02 -04 - 2013 at 11 " O " clock . Any person /s claiming to have 
any interest may come and participate in the proceedings before the grant of probate . 


೨೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


ಭಾಗ ೫ 


SCHEDULE PROPERTY 
ITEM NO . 1 : ALL THAT PIECE AND PARCEL of the immovable property Land Sy . No . 90 , measuring 1 acre 14 guntas 

( 1. 14 guntas ), situated at Sorahunashe Village, Varthur Hobli, Bangalore South Taluk , Now Bangalore East Taluk 
and bounded on : 

EAST BY : Gamala 
WEST BY : Nethi Reddy Land 
NORTH BY : Kaki Yellaps s Land 
SOUTH BY : Vaddara Gurappa s Land 


ITEM NO . 2 : ALL THAT PIECE AND PARCEL of the immovable property Land Sy . No. 28 , measuring 1 acre 13 guntas 

(1. 13 guntas), situated at Sorahunashe Village , Varthur Hobli, Bangalore South Taluk , Now Bangalroe East Taluk 
and bounded on : 

EAST BY : SY. NO . 90 AND KAKI YELLAP S LAND 
WEST BY : LAKSHMIAIAH REDDY S LAND 
NORTH BY : SHIVARADA MUNIYAPP S LAND /GRAMA 
SOUTH BY : VADDARA GURAPPA S LAND 


ITEM NO . 3 : ALL THAT PIECE AND PARCEL of the immovable property Land Sy . No. 50 /1 ,measuring 14 gunts out of 24 Guntas 
(14 guntas), situated at Varthur, Varthur Hobli, Bangalore South Taluk Now Bangalore East Taluk and bounded on : 

EAST BY : PRIVATE PROPERTY 
WEST BY : NALA 
NORTH BY : SAME SY . NO . LAND BELONGS TO PADMAMMA 
SOUTH BY : NEKUNDI THIMMA REDDY LAND 


ITEM NO . 4 : ALL THAT PIECE AND PARCEL of the immovable property HOUSE LIST No. 145 measuring 1232 feet constructed 

mangalore tiles house out of East to West 44 feet anf North to South : 30 feet in all 1320 , situated at Sorahuneshe 
grama panchayath and village Varthur Hobli, Bangalore South Taluk , Now Bangalore East Taluk and bounded on : 

EAST BY : ROAD 
WEST BY : ROAD 
NORTH BY : ROAD AND KOTACHARA RAMASWAMY HOUSE 
SOUTH BY : ROAD 


ITEM NO . 5 : ALL THAT PIECE AND PARCEL of the immovable property Village panchayath Katha No. 31/3, Site No . 8 , 

measuring East to West : 42 feet and North to South : 30 feet, situated at Nelakadarahalli, Yeshwanthpur Hobli , 
Bangalore North Taluk and bounded on : 

EAST BY : ROAD 
WEST BY : PRIVATE PROPERTY 
NORTH BY : SMT. R . AMBIKA S SITE NO . 9 PROPERTY 
SOUTH BY : SITE No. 7 


ITEM NO . 6 : ALL THAT PIECE AND PARCEL of the immovable property Katha No . 17 AND 17/ 1 ASSEMENT No. 5 vacant site of 

126 number of Gangondanahalli Village, measuring East to West : 40 feet and North to South : 30 feet, situated at 
Gangondanahalli Village , Dasanapura Hobli , Bangalroe North Taluk and bounded on : 

EAST BY : RAMAKKA S PROPERTY 
WEST BY : 25 FEET ROAD 
NORTH BY : SITE NO . 4 PROPERTY 
SOUTH BY : SITE No. 6 PROPERTY 


ITEM NO . 7 : ALL THAT PIECE AND PARCEL of the immovable property House list No . 143/ 119 , SI.No. 133 , measuring East to 

West : 12 feet and North to South : 31 feet , situated at Sorahunase Village , Varthur Hobli, Bangalore East Taluk and 
bounded on : 

EAST BY : ROAD 
WEST BY : DASARA HANUMAPPA S HOUSE 
NORTH BY : ROAD 

SOUTH BY : ROAD 
ITEM NO . 9 : Veyvasaya Seva Sahakara Niyamitha (VSSN ) at Varthur, Bangalore East Taluk ,membership No. 1684 /37 - 32/55 

By Order of the court , 

Asst. Registrar 
P . D . 28 

City Civil Court,Mayohall Unit , Bangalore . 


